ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರು ನಗರ ವ್ಯಾಪ್ಲಿಯಲ್ಲಿರುವ ಕೆರೆಗಳ ಕುರಿತು 
ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು)- 
403 (470) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಗುರುತಿಸಲಾದ ಒಟ್ಟು ಎಷ್ಟು ಕೆರೆಗಳು 
ಅಸ್ಲಿತ್ವದಲ್ಲಿವೆ; ಅವುಗಳ ವಿಸೀರ್ಣ ಮತ್ತು ಕೆರೆಗಳ ಸಂಪೂರ್ಣ ಮಾಹಿತಿ ಒದಗಿಸುವುದು; 


(ಆ) ಈ ಪೈಕಿ ಎಷ್ಟು ಕೆರೆಗಳು ಒತ್ತುವರಿಯಾಗಿವೆ; ಮತ್ತು ಎಷ್ಟು ಕೆರೆಗಳು ಒತ್ತುವರಿಯನ್ನು 
ತೆರವುಗೊಳಿಸಲಾಗಿದೆ; 


(ಇ) ಇದಕ್ಕಾಗಿ ಕೈಗೊಂಡಿರುವ ಕಾನೂನಾತ್ಮಕ ಕ್ರಮಗಳು ಹಾಗೂ ಕಾಲಮಿತಿಯೇನು ? (ವಿವರಗಳನ್ನು 
ಒದಗಿಸುವುದು) 


